ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 
(ಮುಂದುವರೆದ ಉಪವೇಶನಗಳು) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ ದಿನಾಂಕ ೭6ನೇ ನವೆಂಬರ್‌, 2೦15 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


1 ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ವ ಕಾಲಾವಧಿ ಚರ್ಚೆ 


1... ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಗೋವಿ೦ದ ಎ೦. ಕಾರಜೋಳ, ಹೆಚ್‌.ಡಿ. 
ಕುಮಾರಸ್ವಾಮಿ, ವೈ.ಎಸ್‌.ವಿ. ದತ್ತಾ, ಅ.ಆರ್‌. ಪಾಟೀಲ್‌, ಜ. ರಾಮಕೃಷ್ಣ ಮತ್ತು ಮಾಅಕಯ್ಯ ವಿ. 
ಗುತ್ತೇದಾರ್‌ ಹಾಗೂ ಇತರರು - ರಾಜ್ಯದಲ್ಲನ ಬರಗಾಲ, ರೈತರ ಸ೦ಕಷ್ಟಗಳ ಬಗ್ಗೆ ನಡೆಸಿದ 
ಚರ್ಚೆಗೆ ಸರ್ಕಾರದ ಉತ್ತರ. 


2. ಶ್ರೀಯುತರುಗಳಾದ ಅಗದೀಶ್‌ ಶೆಟ್ಟರ, ವಿ.ಸುನೀಲ್‌ಕುಮಾರ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ. 


ಗೊವಿಂದ ಎಂ. ಕಾರಜೋಳ ಹಾಗೂ ಇತರರು - ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಕೊಲೆ, ಅತ್ಯಾಚಾರ. 
ಅಪಹರಣ, ದರೋಡೆ ಹಾಗೂ ಕೋಮು ಗಲಭೆಗಳ೦ದ ಅಮಾಯಕ ಜನರು ಮೃತಪಟ್ಟದ್ದು, 
ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿರುವ ಬಗ್ಗೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ. 


2. ವಿತ್ತೀಯ ಕಾರ್ಯಕಲಾಪ 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು -- 2೦1೮-1೮ನೇ ಸಾಅನ ಪೂರಕ ಅ೦ದಾಜುಗಳನ್ನು 
(ಎರಡನೇ ಕಂತು) ಮಂಡಿಸುವುದು. 


3. ವರದಿಯನ್ನೊಪ್ಪಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಷ್ಯಸ್ಷಿನು ಹಾಗೂ ಅಧ್ಯ ಕ್ಷರು, ಖಾಸಗಿ 

ದಸ್ಯರುಗಳ ವಿಧೇಯಕ ಹಾಗೂ ನಜವ ಸಮಿತಿ) ಅವರು - ಹಾ 16ನೇ ಸಾಅನ 
ಮ: ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿಯ ಆರನೇ 
ವರದಿಯನ್ಮೊಪ್ಪಿಸುವುದು. 


ಪು.ತಿ.ನೋ 


ಎದ 


4. ಶಾಸನ ರಚನೆ 


1.ವಿಧೇಯಕಗಳನ್ನು ಪರ್ಯಾಲೋಜಿಸುವುದು ಹಾಗೂ ಅಂಗೀಕರಿಸುವುದು 


1. ಕರ್ನಾಟಕ ಪಂಚಾಯತ್‌ ರಾಜ್‌ (ಎರಡನೇ ತಿದ್ದುಪಡಿ)ವಿಧೇಯಕ, 2೦15 
ಶ್ರೀ ಹೆಚ್‌.ಕೆ. ಪಾಟೀಲ್‌ (ಗ್ರಾಮೀಣಾಭವೃದ್ಧಿ ಮತ್ತು. ಪಂಚಾಯತ್‌ ರಾಜ್‌ ಸಚಿವರು) ಅವರು:- 
ಅ)2೦15ನೇ ಸಾಅನ ಕರ್ನಾಟಕ ಪಂಚಾಯತ್‌ ರಾಜ್‌ (ಎರಡನೇ ತಿದ್ದುಪಡಿ) ವಿಧೇಯಕವನ್ನು 


ಪರ್ಯಾಲೋಚಸಬೇಕೆಂದು ಸೂಚಿಸುವುದು; 
ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2. ಕರ್ನಾಟಕ ಕಲಾಣ ಪ್ರಾಧಿಕಾರಗಳ (ತಿದುಪಡಿ)ವಿಧೇಯಕ, 2೦1೮ 
ಶ್ರೀ ವಿನಯಕುಮಾರ್‌ ಸೊಕೆಕೆ [ನಗರಾಜವೃದ್ಧಿ ಸಔವರು) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ಕ ಪ್ರಾಧಿಕಾರಗಳ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಜಚಿಸಬೇಕೆಂದು ಸೂಚಿಸುವುದು 
ಆ)ಹಾಗೂ ವಿಧೇಯಕವನ್ನು ಅ೦ಗೀಕರಿಸ ಬೇಕೆಂದು ಸೂಚಿಸುವುದು. 


ಈ. ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ) (ತಿದುಪಡಿ)ವಿಧೇಯಕ, 2೦15 
ಶ್ರೀ ಆರ್‌.ವಿ. ಚಟಾ ೦ಡೆ ( ಬೃಹತ್‌ ಸ ಮಧ್ಯೆಮ ಕೈಗಾರಿಕೆ ಹಾಗೂ ಪ್ರವಾಸೋದ್ಧಯ ಸಚಿವರು) ಅವರು:-- 


ಅ)2೦15ನೇ ಸಾಅನ ಕರ್ನಾಟಕ ಕ (ಸೌಲಭ್ಯ) (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಖೇಕೆ೦ದು ಸೂಚಿಸುವುದು 
ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಪ ಬೇಕೆಂದು ಸೂಚಿಸುವುದು. 


೮. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ದಸ್ಯರಿಗೆ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಎಂಟನೇ ಹಾಗೂ ಒಂಬತ್ತನೇ ಪಟ್ಟಗಳ 


ಸ್ಟ, 
6. ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಇಪ್ಪತ್ತೊಂಬತ್ತನೇ ಪಟ್ಟ 
ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಇಪ್ಪತ್ತೊ೦ಬತ್ತನೇ ಪಟ್ಟ 


7. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಹೆಚ್‌.ಸಿ. ಬಾಲಕೃಷ್ಣ, ಎಂ.ಟಿ. ಕೃಷ್ಣಪ್ಪ ಹಾಗೂ ಕೆ.ಎಸ್‌. ಮಂಜುನಾಥಗೌಡ 


ಅವರುಗಳು - ರಾಮನಗರ ಜಲ್ಲೆ, ಕನಕಪುರ ತಾಲ್ಲೂಕಿನ ಶಿವನಹಳ್ಳಿ ಗ್ರಾಮದಲ್ಲ ಬೆ೦ಗಳೂರು 
ಸಹಕಾರಿ ಹಾಲು ಒಕ್ಕೂಟದ ವತಿಯಿಂದ ಎನ್‌.ಡಿ.ಡಿ.ಆ.ಯು೦ದ ಹಿಜಬಆಟ ಹಾಗೂ ವಯಬಲಟ 
ರಿಪೋರ್ಟ್‌ ಪಡೆಯದೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಸುವಲ್ಲ ಹಾಗೂ ದುಖಾರಿ 
ಬೆಲೆಯಲ್ಲ ಜಮೀನನ್ನು ಖರೀದಿಸಿ ಒಕ್ಕೂಟಕ್ಕೆ ಕೋಟ್ಯಾಂತರ ಮೂಪಾಯಗಳ ' ಆರ್ಥಿಕ ನಷ್ಟ ಷ್ಹವು೦ಟು 
ಮಾಡಿರುವ ಬಗ್ಗೆ ಚರ್ಚ ಕುಪುದು: 


—G-— 


8. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು - ಮಂಡ್ಯ ಜಲ್ಲೆ ನಾಗಮಂಗಲ ತಾಲ್ಲೂಕು ಚೀಣ್ಯ 
ಹೋಬಳಯ ಸೋಮನಹಳ್ಳಯಲ್ಲ ಮೊರಾರ್ಜ ವಸತಿ ಶಾಲೆಯ ಕಟ್ಟಡ ಕಾಮಗಾರಿಯನ್ನು 
ಪೂರ್ಣಗೊಳಸಲು ಅನುದಾನ ಬಡುಗಡೆ ಮಾಡುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ 
ಹಾಗೂ ಹಿ೦ಂದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕೆ.ಎಸ್‌. ಪುಟ್ಟಣ್ಣಯ್ಯ ಅವರು - ಪಾಂಡವಪುರ ತಾಲ್ಲೂಕಿನ ತೋಣ್ಣೂರು ಕೆರೆ ಮತ್ತು 
ಮೇಲುಕೋಟೆ ಬೆಟ್ಟವನ್ನು ಪ್ರವಾಸೋದ್ಯಮವಾಗಿ ಸಮಗ್ರ ಅಭಿವೃದ್ಧಿಪಡಿಸಲು ಶಾಸಕರ 
ಅಧ್ಯಕ್ಷತೆಯಲ್ಲ ಮೇಲುಕೋಟೆ ಅಭಿವೃದ್ಧಿ ಪ್ರಾಧಿಕಾರವನ್ನು ಪುನರ್‌ ರಚಿಸುವ ಬಗ್ಗೆ ಮಾನ್ಯ 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಪ್ರವಾಸೋದ್ಯಮ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಮಾಅಕಯ್ಯ ವಿ. ಗುತ್ತೇದಾರ್‌ ಅವರು - ಕಲಖುರುಗಿ ಜಲ್ಲೆಯ ಅಫಜಲ್‌ಪೂರ 
ತಾಲ್ಲೂಕಿನಲ್ಲಿ ತೀವ್ರ ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಪರಿಹಾರ 
ಒದಗಿಸಿಕೊಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ವಿ. ಸುಸಿಲ್‌ಕುಮಾರ್‌ ಅವರು - ರಾಜ್ಯ ವಿಮಾ ಯೋಜನೆ (ಇ.ಎಸ್‌.ಐ.)ಯಡಿ ನಗದು 
ರಹಿತ ಚಿಕಿತ್ಸೆ ಪಡೆಯುವಲ್ಲ ಕಾರ್ಮಿಕರಿಗೆ ಉಂಟಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾನ್ಯ 
ಕಾರ್ಮಿಕ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


- ಶ್ರೀ ಜಿ.ಹೆಚ್‌. ಶ್ರೀನಿವಾಸ ಅವರು - ತರೀಕೆರೆ ವಿಧಾನಸಭಾ ಕ್ಷೇತ್ರದ ಕೆಮ್ಮಣ್ಣಗುಂಡಿ ಪ್ರವಾಸಿ 
ಮಂದಿರವನ್ನು ದುರಸ್ಥಿ ಮತ್ತು ಅಭಿವೃದ್ಧಿಪಡಿಸುವ ಬಗ್ಗೆ ಮಾನ್ಯ ಬೃಹತ್‌ ಮತ್ತು ಮಧ್ಯಮ 
ಕೈಗಾರಿಕೆ ಹಾಗೂ ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


- ಶ್ರೀ ಎನ್‌.ಹೆಚ್‌. ಕೋನರಡ್ಡಿ ಅವರು -ನವಲಗುಂದ ವಿಧಾನಸಭಾ ಕ್ಷೇತ್ರ ಹಾಗೂ ಧಾರವಾಡ 
ಜಲ್ಲೆಯ ಇತರ ಭಾಗಗಳಲ್ಲ ಸಿಡಿಲು ಮತ್ತು ಅತಿವೃಷ್ಟಿಯ೦ದ ನಾಶವಾಗಿರುವ ಈರುಳ್ಳಿ 
ಬೆಳೆಗೆ ಪರಿಹಾರ ಜಡುಗಡೆ ಮಾಡುವ ಬಗ್ಣೆ ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು - ನಾಗಮಂಗಲ ಪಟ್ಟಣ ಪಂಚಾಲ್ದುಯ ಸೂಪರ್‌ 
ಮಾರ್ಕೆಟ್‌ ಕಾಂಫ್ಲೆಕ್ಟ್‌ನ ಕಾಮಗಾರಿಯನ್ನು ಪೂರ್ಣಗೊಳಸಲು ಬೇಕಾಗಿರುವ ಹೆಚ್ಚುವರಿ 
ಅನುದಾನವನ್ನು ಬಡುಗಡೆ ಮಾಡುವ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು. 
ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ತ್‌ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಕೆ.ಬ. ಪ್ರಸನ್ನಕುಮಾರ್‌ ಅವರು - ಕಳೆದ ಮೂರು ತಿಂಗಳುಗಳಂದ ನಗರದ 
ಆಸ್ಪತ್ರೆಗಳಲ್ಲ ಇ.ಎಸ್‌.ಐ. ಕಾರ್ಡ್‌ದಾರರಿಗೆ ಚಿಕಿತ್ಸೆ ನೀಡದಿರುವುದರಿ೦ದ ಆಗುತ್ತಿರುವ 
ತೊಂದರೆಗಳ ಬಗ್ಗೆ ಮಾನ್ಯ ಕಾರ್ಮಿಕ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಹಾಗೂ ಶ್ರೀ ಡಿ.ಜ. ಶಾಂತನಗೌಡ ಅವರು - ದಾವಣಗೆರೆ ಜಲ್ಲೆ 
ಹರಿಹರ ತಾಲ್ಲೂಕಿನಲ್ಲಿ ಹಾದುಹೋಗುವ ಶಿವಮೊಗ್ಗ-ಹೊಸಪೇಟೆ ರಾಜ್ಯ ಹೆದ್ದಾರಿ-25ನ್ನು 
ತುರ್ತಾಗಿ ದುರಸ್ಥಿಗೊಳಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ 


ಸೆಳೆಯುವುದು. 


ಷೊ 


1೦. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - ಹಾಸನ ಜಲ್ಲೆ, ಸಕಲೇಶಪುರ ಮತ್ತು ಆಲೂರು 


ತಾಲ್ಲೂಕುಗಳಲ್ಲ ಕಾಡಾನೆಗಳ ಹಾವಳಲುಂದ ಬೆಳೆ ಹಾಗೂ ಪ್ರಾಣ ಹಾನಿಯಾಗಿದ್ದು. 
ಬೆಳಗಾರರ ಜಮೀನಿಗೆ ಸೋಲಾರ್‌ ಬೇಲ ನಿರ್ಮಿಸಲು ಸಬ್ಪಡಿ ಹಣ ಚಡುಗಡೆ ಬಗ್ಗೆ ಮಾನ್ಯ 
ಅರಣ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಗುರುಪಾಟಲ ಶಿರವಾಳ ಅವರು - ಯಾದಗಿರಿ ಜಲ್ಲೆ ಶಹಪುರ ಮತಕ್ಷೇತ್ರದ 


ಬೆ೦ಗಳೂರು ಮುಖ್ಯ ರಸ್ತೆಯಿಂದ ಮುಡಬೋಳ ರಸ್ತೆ ಸ್ತೆಯ ಕಳಪೆ ಕಾಮಗಾರಿಗೆ 
ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳುವ ಹಾಗೂ ಸದರಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ 
ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಪಿ.ಬ. ಸುರೇಶ್‌ ಬಾಬು ಅವರು -- ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 


ಜಾನಕಲ್ಲು ಗ್ರಾಮದಲ್ಲ ಬಸವ ವಸತಿ ಯೋಜನೆಯಡಿಯಲ್ಲ ಅನರ್ಹ ಫಲಾನುಭವಿಗಳನ್ನು 
ಆಯ್ಕೆ ಮಾಡಿರುವ ಇಲಾಖಾ ಅಧಿಕಾರಿಗಳ ಮೇಲೆ ಸೂಕ್ತ "ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಬ. ಸುರೇಶ್‌ಗೌಡ ಅವರು - ತುಮಕೂರು ಗ್ರಾಮಾಂತರ ಕ್ಷೇತ್ರದ ನಾಗವಲ್ಲ ಹಾಗೂ 


ಯಲ್ಲಾಪುರ ಗ್ರಾಮಗಳ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳಗೆ ಕೊಠಡಿಗಳಲ್ಲದೆ 
ತೊಂದರೆಯಾಗಿರುವುದರಿಂದ. ತುರ್ತಾಗಿ ಕೊಠಡಿಗಳನ್ನು ನಿರ್ಮಾಣ ಮಾಡುವ ಬಗ್ಗೆ 
ಮಾನ್ಯ ಪ್ಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಲೆಯು: 


. ಶ್ರೀಮತಿ ಜೊಲ್ಲೆ ಶಶಿಕಲಾ ಅಣ್ಣಾ ಸಾಹೇಬ ಅವರು - ನಿಪ್ಪಾಣಿ ಮತ ಕ್ಷೇತ್ರದ ಮಾಂಗೂರ 


ಗ್ರಾಮದಲ್ಲ ಇತ್ತೀಚೆಗೆ ಬೆ೦ಕಿ ಆಶಸಿ ಕದಿಂದ ಆಹುತಿಯಾದ “ಜಾನುವಾರುಗಳ ಮಾಲೀಕರಿಗೆ 
ಅಗತ್ಯ ಪ ಪರಿಹಾರವನ್ನು ನೀಡುವ ಬಗ್ಗ ಮಾನ್ಯ ಪ ಪಶುಸಂಗೋಪನೆ ಹಾಗೂ ರೇಷ್ಮೆ ರಾಜ್ಯ 
ಸಚಿವರ ಗಮನ ಟೆತಂ ಊಪುದು 


. ಡಾ: ಎ.ಬ. ಮಾಲಕರೆಡ್ಡಿ ಅವರು- ಯಾದಗಿರಿ ಜಲ್ಲೆಯ ರೈತರು ಖೆಳೆದಿರುವ ಬೆಳೆಗಳು 


ಬರದಿಂದ ಹಾಳಾಗಿ ಸ ಸಂಕಷ್ಟಕ್ಕೆ ಸಿಲುಕಿರುವುದರಿಂದ ಬರ ಪರಿಹಾರ ನೀಡುವ ಬಗ್ಗೆ ಮಾನ್ಯ 
ಕೃಷಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಎಸ್‌. ಮಂಜುನಾಥಗೌಡ ಅವರು - ಕೋಲಾರ ಜಲ್ಲೆಯ ಮಾಲೂರು ತಾಲ್ಲೂಕಿನಲ್ಲಿ 


ಕೈಗಾರಿಕಾ ಪನಿಯ ಸ್ಥಾಪನೆಯಿಂದ ವಾಹನಗಳ ಸಂಚಾರ 'ಹೆಚ್ಚಾಗಿ ಗ್ರಾಮಾಂತರ ಪ್ರದೇಶದ 
ರಸ್ತೆಗಳು ಹಾಳಾಗಿ ಸಾರ್ವಜನಿಕರಿಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಬೃಹತ್‌ ಮತ್ತ 
ಮಧ್ಯಮ ಕೈಗಾರಿಕೆ ಹಾಗೂ ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಜ. ಬೋಪಯ್ಯ ಅವರು - ಕೊಡಗು ಜಲ್ಲೆ ಮಡಿಕೇರಿ ತಾಲ್ಲೂಕು ಭಾಗಮಂಡಲದಲ್ಲ 


ಬಾಡಿಗೆ ಕಟ್ಟಡದಲ್ಲಿ ನಡೆಸುತ್ತಿರುವ ಹಿ೦ದುಳದ "ವರ್ಗಗಳ ವಿಧ್ಯಾರ್ಥಿಗಳ ಅಟಲ್‌ಜ ಆಂದ್ರ 
ಮಾಧ್ಯಮ 'ಶಾಲೆಯ ನೂತನ ಕಟ್ಟಡದ ನಿರ್ಮಾಣಕ್ಕೆ ಅನುದಾನ ಬಡುಗಡೆ ಮಾಡುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳದ. ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಎಂ.ಟ. ಕೃಷ್ಣಪ್ಪ ಅವರು -- ರಾಜ್ಯದಲ್ಲಿ ಕೃಷಿ ಆಧಾರಿತ ಬೆಕೆಗಳಗೆ ಖಾಸಗಿ ವಿಮಾ 


ಕಂಪನಿಗಳು ರೈತರಿಂದ ಕೋಟ್ಯಾಂತರ ವಿಮೆ ಪ್ರಿಮಿಯಂ ಪಡೆದಿದ್ದು, ಬೆಳೆಗಳು 
ಸಂಪೂರ್ಣ ನಾಶವಾಗಿದ್ದರೂ ರೈತರಿಗೆ ಅಲ್ಪ ಪ್ರಮಾಣದಲ್ಲ ಪರಿಹಾರವನ್ನು ನೀಡುತ್ತಿರುವ 
ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಇಲ್ಲ 


19. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಲ್ಲೆಯಲ್ಲ ಕಳಪೆ ಆಲೂಗೆಡ್ಡೆ ಜತ್ತನೆ 
ಚೀಜವನ್ನು ಮಾರಾಟ ಮಾಡಿ ರೈತರಿಗೆ ವಂಚನೆ ಮಾಡಿರುವವರೊಂದಿಗೆ ಶಾಮೀಲಾಗಿರುವ 
ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಖಗ್ಗೆ ಹಾಗೂ ಆಲೂಗೆಡ್ಡೆ 
ಹಾಸಿಯ೦ದ ಆರ್ಥಿಕ ಸ೦ಕಷ್ಟದಲ್ಲರುವ ರೈತರಿಗೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕೃಷಿ 
ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 

2೦. ಶ್ರೀ ಜ.ಎನ್‌. ವಿಜಯಕುಮಾರ್‌ ಅವರು - ಜ.ಜ.ಎಂ.ಪಿ ವ್ಯಾಪ್ತಿಯಲ್ಲ ಬರುವ ಆಸ್ತಿಗಳಗೆ 
ಟ.ಡಿ.ಆರ್‌. ಸೌಲಭ್ಯ ಸಂಬಂಧ ತನಿಖೆ ನಡೆಸಲು ಸಮಿತಿ ರಚಿಸಲಾಗುವುದೆಂದು ಭರವಸೆ 
ನೀಡಿರುವ ಕುರಿತು ಕ್ರಮ ಕೈಗೊಳ್ಳುವ ಖಗ್ಗೆ ಮಾನ್ಯ ಬೆಂಗಳೂರು ನಗರಾಭಿವೃದ್ಧಿ ಮತ್ತು 
ನಗರ ಯೋಜನಾ ಸಚಿವರ ಗಮನ ಸೆಳೆಯುವುದು. 


೨. ಅರ್ಧ ಗಂಟೆ ಕಾಲಾವಧಿ ಚರ್ಚೆ 


1. ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ ಅವರು - ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅಲ್ಲೆಗಳಲ್ಲ 
ವಾಸವಿರುವ ಚನ್ನಧಾಸರಿ /ಚನ್ನದಾಸ /ದೊ೦ಖದಾಸರಿ ಸೆ ಪೊಸಲು/ 
ಗೋಳಪಿದಾಸರಿ/ದಾಸಯ್ಯ/ ದಾಸರು/ದಾಸ/ಬಡಗಜಂಗಮ/ಬ್ಯೆರಾಗಿ/ಕೊಂಡರಾಜು 
ಇನ್ನಿತರೆಯವರಿಗೆ ಜಾತಿ ಪ್ರಮಾಣ ಪತ್ರ ನೀಡುವ ಮತ್ತು ದಾಖಅಸುವ ವಿಷಯಗಳಲ್ಲಿ 


ಉಂಟಾಗಿರುವ ತೊಂದರೆಗಳ ಬಗ್ಗೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


2.ಶ್ರೀ ಎ.ಎಸ್‌. ಪಾಟೀಲ (ನಡಹಳ್ಳಿ) ಅವರು. - ವಿವಿಧ ಯೋಜನೆಗಳ ಅನುದಾನ ಬಡುಗಡೆ 
ಬಗ್ಗೆ ದಿನಾಂಕ:19.1.2೦15 ರಂದು ಸದನದಲ್ಲಿ ಉತ್ತರಿಸುವ 24ನೇ ಪಟ್ಟಯಲ್ಲನ ಪ್ರಶ್ನೆ 


ಸಂಖ್ಯೆ: 351(4437)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ 
ಚರ್ಚಿಸುವುದು. 


3.ಶ್ರೀ ಬಸವರಾಜ ಖೊಮ್ಮಾಯ ಅವರು - ರಾಜ್ಯ ಸರ್ಕಾರವು ಪ್ರಾದೇಶಿಕ ಅಸಮತೋಲನ 
ನಿವಾರಣೆಗೆ ಕೈಗೊಂಡ ಕ್ರಮಗಳ ಕುರಿತು ದಿನಾಂಕ: 19.1.2೦15 ರಂದು ಸದನದಲ್ಲಿ 
ಉತ್ತರಿಸುವ 24ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ:352(4೦75)ಕ್ಕೆ ಒದಗಿಸಿರುವ ಉತ್ತರಕ್ಕೆ 
ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ ಚರ್ಚಿಸುವುದು. 


4. ಶ್ರೀ ಪಿಳ್ಳಮುನಿಶಾಮಪ್ಪ ಅವರು -- ವಿದ್ಯುತ್‌ ಅಭಾವದಿಂದ ರೈತರ ಆತ್ಮಹತ್ಯೆ ಕುರಿತು 
ದಿನಾ೦ಕ:ಐ೦.1.2೦1ರ೮ ರಂದು ಸದನದಲ್ಲ ಉತ್ತರಿಸುವ ಏರನೇ ಪಟ್ಟಯಲ್ಲನ ಪ್ರಶ್ನೆ 
ಸಂಖ್ಯೆ:366(5೦೦೨)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ 
ಚರ್ಚಿಸುವುದು. 


೮. ಶ್ರೀ ಎಂ. ಕೃಷ್ಣಪ್ಪ ಅವರು - ಎತ್ತಿನ ಹೊಳೆ ಯೋಜನೆ ಕುರಿತು ದಿನಾಂಕ:೦3.1.2೦15 
ರಂದು ಸದನದ ಉತ್ತರಿಸುವ ೭6ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ:389(546೮ಕ್ಷೆ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ ಚರ್ಚಿಸುವುದು. 


ಎದ್ರಿ 


1೦. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


1. ಖಾಸಗಿ ನಿರ್ಣಯ 


1. ಶ್ರೀ ಎಂ.ಟ.ಕೃಷ್ಣಪ್ಪ ಮಾನ್ಯ ವಿಧಾನಸಭಾ ಸದಸ್ಯರು ಅವರು - ದಿನಾಂಕ: 
೦೨.೦7.೭೦15ರಂದು “ಕರ್ನಾಟಕ ವಿಧಾನ ಪರಿಷತ್ತನ್ನು ರದ್ದುಪಡಿಸುವ ಬಗ್ಗೆ" ಮಂಡಿಸಿದ್ದ 
ಖಾಸಗಿ ನಿರ್ಣಯವನ್ನು ಹಿಂಪಡೆಯಲು ಪ್ರಸ್ತಾವ ಮಂಡಿಸುವುದು. 


2. ಶ್ರೀ ಕೆ. ಗೋಪಾಲಯ್ಯ, ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಮತ್ತು ಶ್ರೀ ಹೆಚ್‌.ಡಿ. ರೇವಣ್ಣ ಅವರುಗಳು - 
ಈ ಕೆಳಕಂಡ ನಿರ್ಣಯವನ್ನು ಮಂಡಿಸುವುದು. 


"ಕೆ೦ಪೇಗೌಡ ಸ್ಥಾರಕ ಅಭಿವೃದ್ಧಿ ಪ್ರಾಧಿಕಾರ 
ರಚಿಸಬೇಕೆಂದು ಈ ಸದನವು ನಿರ್ಣಯಿಸುತ್ತದೆ.” 
3. ಶ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌, ಮಾನ್ಯ ವಿಧಾನಸಭಾ ಸದಸ್ಯರು - ಈ ಕೆಳಕಂಡ ನಿರ್ಣಯ 
ಮಂಡಿಸುವುದು 
"ಅ೦ಗವಿಕಲರಿಗೆ ಖಾಸಗಿ ವಲಯದ ಉದ್ಯೋಗಗಳಲ್ಲ 
ಮೀಸಲಾತಿ ಕಲ್ತಸಲು ಹೊಸ ಶಾಸನವನ್ನು ರೂಪಿಸಬೇಕೆಂದು 
ಈ ಸದನವು ನಿರ್ಣಯಿಸುತ್ತದೆ.” 


11.ಖಾಸಗಿ ಸದಸ್ಯರ ವಿಧೇಯಕಗಳನ್ನು ಪರ್ಯಾಲೋಜಿಸುವುದು ಹಾಗೂ ಅಂಗೀಕರಿಸುವುದು 


(1) ಕರ್ನಾಟಕ ರಾಜ್ಯ ವಿವಾಹ ವಿಧಿವಿಧಾನಗಳ ನಿಯಂತ್ರಣ ವಿಧೇಯಕ, 2೦1೮5 
(2೦15ರ ಖಾಸಗಿ ಸದಸ್ಯರ ವಿಧೇಯಕ- ೦1) 
ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ವಿವಾಹ ವಿಧಿವಿಧಾನಗಳ ನಿಯಂತ್ರಣ ವಿಧೇಯಕ 
(2೦15ರ ಖಾಸಗಿ ಸದಸ್ಯರ ವಿಧೇಯಕ-೦1) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು 
ಸೂಚಿಸುವುದು 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 
(11) ಕರ್ನಾಟಕ ಭೂ ಕ೦ದಾಯ (ಖಾಸಗಿ ಸದಸ್ಯರ ತಿದ್ದುಪಡಿ) ವಿಧೇಯಕ, 2೦1೮ 


(2೦15ರ ಖಾಸಗಿ ಸದಸ್ಯರ ವಿಧೇಯಕ-೦೨2) 
ಶ್ರೀ ಕೆ. ಶಿವಮೂರ್ತಿ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ಭೂ ಕಂದಾಯ (2೦15ರ ಖಾಸಗಿ ಸದಸ್ಯರ ವಿಧೇಯಕ-೦2೨) 
ವಿಧೇಯಕವನ್ನು ಮಂಡಿಸಲು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಎಸ್‌.ವೈ. ಕುಳಗೇರಿ 
ಕಾರ್ಯದರ್ಶಿ(ಪ್ರ 


NR, | ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


